KA BG-GPO/2515/WPP-47 /2009-2011 





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೧, ೨೦೧೧ (ಭಾದ್ರಪದ ೧೦, ಶಕ ವರ್ಷ ೧೯೩೩) | ಸಂಚಿಕೆ ೩೫ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆಗಳು 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 19 ಎಟಿಎಸ್‌ 2011 (ಭಾಗ-1), ಬೆಂಗಳೂರು, ದಿನಾಂಕ: 18ನೇ ಜುಲೈ, 2011. 


ಕಂದಾಯ ಇಲಾಖೆಯ ತಹಶೀಲ್ದಾರ್‌ ವೃಂದದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳನ್ನು ಅವರುಗಳ ಹೆಸರುಗಳ 
ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಸಾರ್ವಜನಿಕ/ಆಡಳಿತ ಹಿತದೃಷ್ಟಿ ಮತ್ತು ದೂರಿನ ಮೇಲೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿ ಆದೇಶಿಸಿದೆ. 








ಕ್ರಮ 


ಖ್‌ 





ತಹಶೀಲ್ದಾರರ ಹೆಸರು ಮತ್ತು ಹಾಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀಮತಿ/ಶ್ರೀ 





ವರ್ಗಾಯಿಸಿ ನೇಮಿಸಿದ ಸ್ಥಳ 








2 


3 





ಎಂ. ರಾಚಪ್ಪ, ತಹಶೀಲ್ದಾರ್‌, 
ಲಿಂಗಸಗೂರು ತಾಲ್ಲೂಕು, ರಾಯಚೂರು ಜಿಲ್ಲೆ 


ತಹಶೀಲ್ದಾರ್‌, ಶಹಾಪುರ ತಾಲ್ಲೂಕು, ಯಾದಗಿರಿ ಜಿಲ್ಲೆ. 
ಶ್ರೀ ವೈ.ಎಸ್‌. ಮಲ್ಲಿಕಾರ್ಜುನ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 





ವೈ.ಎಸ್‌. ಮಲ್ಲಿಕಾರ್ಜುನ, ತಹಶೀಲ್ದಾರ್‌, ಶಹಾಪುರ, 


ಯಾದಗಿರಿ ಜಿಲ್ಲೆ 


ತಹಶೀಲ್ದಾರ್‌, ದೇವದುರ್ಗ, ರಾಯಚೂರು ಜಿಲ್ಲೆ 
ಖಾಲಿ ಹುದ್ದೆಗೆ 





ಸಿ.ಡಿ. ಗೀತಾ, ಮುನಿಸಿಪಲ್‌ ತಹಶೀಲ್ದಾರ್‌, 
ಜಿಲ್ಲಾಧಿಕಾರಿಗಳ ಕಛೇರಿ, ಹಾವೇರಿ ಜಿಲ್ಲೆ 


ತಹಶೀಲ್ದಾರ್‌, ಗಂಗಾವತಿ, ಕೊಪ್ಪಳ ಜಿಲ್ಲೆ 
ಶ್ರೀ ಭೀಮಾನಾಯಕ್‌ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 





ಚಿದಾನಂದ, ತಹಶೀಲ್ದಾರ್‌, 
ಅರಸೀಕೆರೆ ತಾಲ್ಲೂಕು, ಹಾಸನ ಜಿಲ್ಲೆ 


ತಹಶೀಲ್ದಾರ್‌, ಬೇಲೂರು ತಾಲ್ಲೂಕು, ಹಾಸನ ಜಿಲ್ಲೆ 
ಶ್ರೀ ನಟರಾಜ್‌ ಇವರ ಜಾಗದಲ್ಲಿ 





ಎಂ.ಕೆ. ಪ್ರಮೀಳಾ, ತಹಶೀಲ್ದಾರ್‌, 
ಬೆಳ್ತಂಗಡಿ, ದಕ್ಷಿಣ ಕನ್ನಡ ಜಿಲ್ಲೆ 


ಉಪ ಪ್ರಾಂಶುಪಾಲರು, ಡಿ.ಟಿ.ಐ.. ಮಂಗಳೂರು 
ಖಾಲಿ ಹುದ್ದೆಗೆ 





ಎಸ್‌. ಕುಸುಮ ಕುಮಾರಿ, ತಹಶೀಲ್ದಾರ್‌, 
ಬಿ.ಡಬ್ರ್ಯೂಎಸ್‌.ಎಸ್‌.ಬಿ., ಬೆಂಗಳೂರು 


ತಹಶೀಲ್ದಾರ್‌, ಬೆಳ್ತಂಗಡಿ, ದಕ್ಷಿಣ ಕನ್ನಡ ಜಿಲ್ಲೆ 
ಶ್ರೀಮತಿ ಎಂ.ಕೆ. ಪ್ರಮೀಳಾ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 











ಟಿ.ಎನ್‌. ನಾರಾಯಣರಾವ್‌, ಶಾಖಾಧಿಕಾರಿ, 

ಅರಣ್ಯ, ಪರಿಸರ ಮತು ಜೀವಿಶಾಸ ಇಲಾಖೆ, 
ದ್‌ ಮೆ 

ಕರ್ನಾಟಕ ಸರ್ಕಾರದ ಸಚಿವಾಲಯ 





ತಹಶೀಲ್ದಾರ್‌, ಬಂಟ್ತಾಳ, ದಕಿಣ ಕನ್ನಡ ಜಿಲ್ಲೆ 
ದ ವ ಯೃ ವ ಸೃ 
ಖಾಲಿ ಹುದ್ದೆಗೆ 





೪೭ 




































































೪೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧, ೨೦೧೧ ಭಾಗ-೨ 
1 2 3 
8 ಬಿ.ಬಿ. ಸರೋಜ, ತಹಶೀಲ್ದಾರ್‌, ತಹಶೀಲ್ದಾರ್‌, ಹೊಳಲ್ಕೆರೆ ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ 
ಜಗಳೂರು ತಾಲ್ಲೂಕು, ದಾವಣಗೆರೆ ಜಿಲ್ಲೆ ಶ್ರೀ ನಾಗರಾಜಭಟ್‌, ಇವರ ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ 
9 ನಾಗರಾಜಭಟ್‌, ತಹಶೀಲ್ದಾರ್‌, ತಹಶೀಲ್ದಾರ್‌, ಹಗರಿಬೊಮ್ಮನಹಳ್ಳಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ- 
ಹೊಳಲ್ಕೆರೆ ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ ಖಾಲಿ ಹುದ್ದೆಗೆ 
10 ಸೋಮಲಿಂಗ ಗೋಪಾಲ ಗೆಣ್ಣೂರ, ತಹಶೀಲ್ದಾರ್‌, ಮುದ್ದೇಬಿಹಾಳ ತಾಲ್ಲೂಕು, ಬಿಜಾಪುರ ಜಿಲ್ಲೆ- 
ತಹಶೀಲ್ದಾರ್‌, ಮಾನ್ವಿ, ರಾಯಚೂರು ಜಿಲ್ಲೆ ಶ್ರೀ ಗಂಗಪ್ಪ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
1 ಶ್ರೀ ಗಂಗಪ್ಪ ತಹಶೀಲ್ದಾರ್‌, ತಹಶೀಲ್ದಾರ್‌, ಮಾನ್ವಿ ತಾಲ್ಲೂಕು, ರಾಯಚೂರು ಜಿಲ್ಲೆ- 
ಮುದ್ದೇಬಿಹಾಳ ತಾಲ್ಲೂಕು, ಬಿಜಾಪುರ ಜಿಲ್ಲೆ ಶ್ರೀ ಸೋಮಲಿಂಗ ಗೋಪಾಲ ಗೆಣ್ಣೂರ ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆಗೆ 
12 ಶರಣಪ್ಪ ಸತ್ಯಂಪೇಟ, ತಹಶೀಲ್ದಾರ್‌, ತಹಶೀಲ್ದಾರ್‌, ಯಾದಗಿರಿ ತಾಲ್ಲೂಕು, ಯಾದಗಿರಿ ಜಿಲ್ಲೆ - 
ಸಿಂಧನೂರು ತಾಲ್ಲೂಕು, ರಾಯಚೂರು ಜಿಲ್ಲೆ ಶ್ರೀಮತಿ ಖಾಜಿ ನಫೀಜಾ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
13 ಖಾಜಿ ನಫೀಜಾ, ತಹಶೀಲ್ದಾರ್‌, ವಿಶೇಷ ತಹಶೀಲ್ದಾರ್‌, ಕಾರಟಗಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ-ಖಾಲಿ ಹುದ್ದೆಗೆ 
ಯಾದಗಿರಿ ತಾಲ್ಲೂಕು, ಯಾದಗಿರಿ ಜಿಲ್ಲೆ 
14 ದಯಾನಂದ ಭಂಡಾರಿ, ತಹಶೀಲ್ದಾರ್‌, ತಹಶೀಲ್ದಾರ್‌, ಅಫಜಲಪುರ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ- 
ಹೊಸಕೋಟೆ ತಾಲ್ಲೂಕು, ಶ್ರೀ ಇಸ್ಮಾಯಿಲ್‌ ಸಾಬ್‌ ಶಿರಹಟ್ಟಿ ಇವರ ವರ್ಗಾವಣೆಯಿಂದ ತೆರವಾದ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹುದ್ದೆಗೆ 
15 ಇಸ್ಮಾಯಿಲ್‌ ಸಾಬ್‌ ಶಿರಹಟ್ಟಿ, ತಹಶೀಲ್ದಾರ್‌, ತಹಶೀಲ್ದಾರ್‌, ಹಿರೇಕೆರೂರು ತಾಲ್ಲೂಕು, ಹಾವೇರಿ ಜಿಲ್ಲೆ-ಖಾಲಿ ಹುದ್ದೆಗೆ 
ಅಫಜಲಪುರ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ 
16 ಮಲ್ಲಿಕಾರ್ಜುನಸ್ವಾಮಿ, ತಹಶೀಲ್ದಾರ್‌, ತಹಶೀಲ್ದಾರ್‌, ಹೊಸಕೋಟೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ- 
ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ ತಾಲ್ಲೂಕು ಶ್ರೀ ದಯಾನಂದ ಭಂಡಾರಿ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
17 ಕೆ. ನರಸಿ೦ಹ, ಶಾಖಾಧಿಕಾರಿ, ಯೋಜನೆ ಇಲಾಖೆ, ತಹಶೀಲ್ದಾರ್‌, ಸಿಂಧನೂರು ತಾಲ್ಲೂಕು, ರಾಯಚೂರು ಜಿಲ್ಲೆ- 
ಕರ್ನಾಟಕ ಸರ್ಕಾರದ ಸಚಿವಾಲಯ ಶ್ರೀ ಶರಣಪ್ಪ ಸತ್ಯಂಪೇಟ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
18 ಅಪರ್ಣ ಪಾವಟೆ, ಶಾಖಾಧಿಕಾರಿ, ನಗರಾಭಿವೃದ್ಧಿ ತಹಶೀಲ್ದಾರ್‌, ಕೊಪ್ಪಳ ತಾಲ್ಲೂಕು, ಕೊಪ್ಪಳ ಜಿಲ್ಲೆ- 
ಇಲಾಖೆ, ಕರ್ನಾಟಕ ಸರ್ಕಾರದ ಸಚಿವಾಲಯ ಶ್ರೀ ಬಸಪ್ಪ ಎಲ್‌. ಗೋಠೆ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
19 ಆರ್‌. ರಂಗಸ್ವಾಮಿ, ಚುನಾವಣೆ ತಹಶೀಲ್ದಾರ್‌, ವಿಶೇಷ ತಹಶೀಲ್ದಾರ್‌, ಖಾದಿ ಮಂಡಳಿ, ಮೈಸೂರು ಜಿಲ್ಲೆ-ಖಾಲಿ ಹುದ್ದೆಗೆ 
ಜಿಲ್ಲಾಧಿಕಾರಿಗಳ ಕಛೇರಿ, ಮಡಿಕೇರಿ ಜಿಲ್ಲೆ 
20 ಮಂಜುನಾಥ್‌, ತಹಶೀಲ್ದಾರ್‌, ಶಿರಗುಪ್ಪ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ- 
ತಹಶೀಲ್ದಾರ್‌, ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ | ಡಾ| ಎನ್‌.ಆರ್‌. ಗೀತಾ ಇವರ ವರ್ಗಾವಣೆಯಿಂದ ತೆರವಾದ ಖಾಲಿ ಹುದ್ದೆಗೆ 
21 ಡಾ| ಎನ್‌.ಆರ್‌. ಗೀತಾ, ವಿಶೇಷ ತಹಶೀಲ್ದಾರ್‌, ಆನೇಕಲ್‌ ತಾಲ್ಲೂಕು, ಬೆ೦ಗಳೂರು ನಗರ ಜಿಲ್ಲೆ- 
ತಹಶೀಲ್ದಾರ್‌, ಶಿರಗುಪ್ಪ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ ಶ್ರೀಮತಿ ಉಷಾರಾಣಿ ಇವರ ವರ್ಗಾವಣೆಯಿಂದ ತೆರವಾದ ಖಾಲಿ ಹುದ್ದೆಗೆ 
22 ವಿ.ಎಂ. ಮೋಟಗಿ, ತಹಶೀಲ್ದಾರ್‌, ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಳಗಾವಿ ವಿಭಾಗ, ಬೆಳಗಾವಿ 
ಓ.ಓ.ಡಿ. ಮೇಲೆ ಪ್ರಾದೇಶಿಕ ಆಯುಕ್ತರ ಕಛೇರಿ, ಇಲ್ಲಿಯೇ ಮುಂದುವರೆಸಿದೆ. 
ಬೆಳಗಾವಿ ವಿಭಾಗ, ಬೆಳಗಾವಿ 
23 ಬಸಪ್ಪ ಎಲ್‌. ಗೋಠೆ, ತಹಶೀಲ್ದಾರ್‌, ಬಾಗಲಕೋಟೆ ಇವರನ್ನು ತಹಶೀಲ್ದಾರ್‌, ಕೊಪ್ಪಳ ತಾಲ್ಲೂಕು, ಕೊಪ್ಪಳ ಜಿಲ್ಲೆ ಇಲ್ಲಿಗೆ 
ವರ್ಗಾಯಿಸಿದ್ದು ಇದನ್ನು ಮಾರ್ಪಡಿಸಿ ತಹಶೀಲ್ದಾರ್‌, ಬಾದಾಮಿ ತಾಲ್ಲೂಕು- 
ಶ್ರೀ ಮಹೇಶ್‌ ಕರ್ಜಗಿ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
24 ಶ್ರೀ ಮಹೇಶ್‌ ಕರ್ಜಗಿ, ತಹಶೀಲ್ದಾರ್‌, ತಹಶೀಲ್ದಾರ್‌, ಹುನಗು೦ದ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ-ಖಾಲಿ ಹುದ್ದೆಗೆ 
ಬಾದಾಮಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 
25 ಆರ್‌.ಡಿ. ಉಪ್ಪಿನ್‌, ತಹಶೀಲ್ದಾರ್‌, ತಹಶೀಲ್ದಾರ್‌, ಶಿರಹಟ್ಟಿ ತಾಲ್ಲೂಕು, ಗದಗ ಜಿಲ್ಲೆ-ಖಾಲಿ ಹುದ್ದೆಗೆ 
ಜೋಯಿಡಾ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ 













































































ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧, ೨೦೧೧ ೪೭೫ 

1 2 3 

26 ಸಿ.ಎ. ಬಾಬು ರವೀಂದ್ರನಾಥ ಪಟೇಲ್‌, ತಹಶೀಲ್ದಾರ್‌, ಮಡಿಕೇರಿ ತಾಲ್ಲೂಕು, ಕೊಡಗು ಜಿಲ್ಲೆ- 
ಶಾಖಾಧಿಕಾರಿ, ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ, ಶ್ರೀಮತಿ ಸೌಮ್ಯಗೌಡ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
ಕರ್ನಾಟಕ ಸರ್ಕಾರದ ಸಚಿವಾಲಯ 

27 ಸೌಮ್ಯಗೌಡ, ತಹಶೀಲ್ದಾರ್‌, ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಮಡಿಕೇರಿ- 
ಮಡಿಕೇರಿ ತಾಲ್ಲೂಕು, ಮಡಿಕೇರಿ ಜಿಲ್ಲೆ ಶ್ರೀ ರಂಗಸ್ವಾಮಿ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ 

28 ಡಾ| ನಂಜುಂಡೇಗೌಡ, ತಹಶೀಲ್ದಾರ್‌, ತಹಶೀಲ್ದಾರ್‌, ಕೆ.ಆರ್‌. ನಗರ, ಮೈಸೂರು ಜಿಲ್ಲೆ- 
ಪಿರಿಯಾಪಟ್ಟಣ ತಾಲ್ಲೂಕು, ಮೈಸೂರು ಜಿಲ್ಲೆ ಶ್ರೀ ಟಿ. ಜವರೇಗೌಡ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ 

29 ಟಿ. ಜವರೇಗೌಡ, ತಹಶೀಲ್ದಾರ್‌, ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, ಚಾಮರಾಜನಗರ ಜಿಲ್ಲೆ- 
ಕೆ.ಆರ್‌. ನಗರ ತಾಲ್ಲೂಕು, ಮೈಸೂರು ಜಿಲ್ಲೆ ಖಾಲಿ ಹುದ್ದೆಗೆ 

30 ಎಂ.ಟಿ. ರಂಜಿತ, ಕಛೇರಿ ಸಹಾಯಕರು, ತಹಶೀಲ್ದಾರ್‌, ತರೀಕೇರಿ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ-ಖಾಲಿ ಹುದ್ದೆಗೆ 
ಜಿಲ್ಲಾಧಿಕಾರಿಗಳ ಕಛೇರಿ, ಚಿಕ್ಕಮಗಳೂರು ಜಿಲ್ಲೆ 

31 ಹೆಚ್‌.ಎನ್‌. ಶಿವೇಗೌಡ, ತಹಶೀಲ್ದಾರ್‌, ತಹಶೀಲ್ದಾರ್‌, ಆನೇಕಲ್‌ ತಾಲ್ಲೂಕು, ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆ- 
ಮೂಡಿಗೆರೆ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ ಶ್ರೀ ವೆಂಕಟರಾಜು ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 

32 ವೆಂಕಟರಾಜು, ತಹಶೀಲ್ದಾರ್‌, ತಹಶೀಲ್ದಾರ್‌, ಹರಪನಹಳ್ಳಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ - 
ಆನೇಕಲ್‌ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ | ಶ್ರೀ ಪ್ರಕಾಶ್‌ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 

33 ನಾಗರಾಜು, ತಹಶೀಲ್ದಾರ್‌, ಮದ್ದೂರು ತಾಲ್ಲೂಕು, ಮಂಡ್ಯ ಜಿಲ್ಲೆ- 
ತಹಶೀಲ್ದಾರ್‌, ಮಾಗಡಿ ತಾಲ್ಲೂಕು, ರಾಮನಗರ ಜಿಲ್ಲೆ ಶ್ರೀ ಚಂದ್ರಶೇಖರಯ್ಯ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 

34 ನಂದಿನಿ, ತಹಶೀಲ್ದಾರ್‌, ತಹಶೀಲ್ದಾರ್‌, ಪಾ೦ಡವಪುರ ತಾಲ್ಲೂಕು, ಮಂಡ್ಯ ಜಿಲ್ಲೆ- 
ಚಾಮರಾಜನಗರ ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ ಶ್ರೀ ಶಿವಾನಂದಮೂರ್ತಿ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 

35 ವಿ.ಆರ್‌. ಶೈಲಜಾ, ತಹಶೀಲ್ದಾರ್‌, ತಹಶೀಲ್ದಾರ್‌, ಪಿರಿಯಾಪಟ್ಟಣ ತಾಲ್ಲೂಕು, ಮೈಸೂರು ಜಿಲ್ಲೆ- 
ಟಿ. ನರಸೀಪುರ ತಾಲ್ಲೂಕು, ಮೈಸೂರು ಜಿಲ್ಲೆ ಶ್ರೀ ನಂಜುಂಡೇಗೌಡ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 

36 ಉಷಾ ರಾಣಿ, ವಿಶೇಷ ತಹಶೀಲ್ದಾರ್‌, ವಿಶೇಷ ತಹಶೀಲ್ದಾರ್‌, ಗಜೇಂದ್ರಘಡ ತಾಲ್ಲೂಕು, ಗದಗ ಜಿಲ್ಲೆ- 
ಆನೇಕಲ್‌ ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ ಖಾಲಿ ಹುದ್ದೆಗೆ 

37 ಎಲ್‌. ಭೀಮಾನಾಯ್ಕ, ತಹಶೀಲ್ದಾರ್‌, ತಹಶೀಲ್ದಾರ್‌, ಶಿಡ್ಲಘಟ್ಟ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ- 
ಗಂಗಾವತಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ ಶ್ರೀ ಮಲ್ಲಿಕಾರ್ಜುನ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 

38 ಪೂರ್ಣಿಮಾ, ತಹಶೀಲ್ದಾರ್‌, ತಹಶೀಲ್ದಾರ್‌, ಶ್ರೀನಿವಾಸಪುರ ತಾಲ್ಲೂಕು, ಕೋಲಾರ ಜಿಲ್ಲೆ- 
ಚಿಕ್ಕಬಳ್ಳಾಪುರ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀಮತಿ ರೂಪಶ್ರೀ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 

39 ಭಾಸ್ಕರ, ತಹಶೀಲ್ದಾರ್‌, ಎ.ಸಿ. ಕಛೇರಿ, ತಹಶೀಲ್ದಾರ್‌, ಚಿಕ್ಕಬಳ್ಳಾಪುರ ತಾಲ್ಲೂಕು-ಶ್ರೀಮತಿ ಪೂರ್ಣಿಮಾ 
ಸಕ್ಷಮ ಪ್ರಾಧಿಕಾರ, ದೊಡ್ಡಬಳ್ಳಾಪುರ, ಬೆ೦ಗಳೂರು ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 

40 ಎನ್‌.ಸಿ. ಜಗದೀಶ್‌, ತಹಶೀಲ್ದಾರ್‌, ತಹಶೀಲ್ದಾರ್‌, ಕುಣಿಗಲ್‌ ತಾಲ್ಲೂಕು, ತುಮಕೂರು ಜಿಲ್ಲೆ- 
ಹೆಜ್‌.ಡಿ. ಕೋಟೆ ತಾಲ್ಲೂಕು, ಮೈಸೂರು ಜಿಲ್ಲೆ ಶ್ರೀ ರವಿ ತಿರ್ಲಾಪುರ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 

41 ಉಮೇಶ್ನಂದ್ರ, ಮುನ್ಸಿಪಲ್‌ ತಹಶೀಲ್ದಾರ್‌, ತಹಶೀಲ್ದಾರ್‌, ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, ತುಮಕೂರು ಜಿಲ್ಲೆ- 
ಜಿಲ್ಲಾಧಿಕಾರಿಗಳ ಕಛೇರಿ, ಕೋಲಾರ ಜಿಲ್ಲೆ ಶ್ರೀ ಕಾಂತರಾಜು ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 

42 ಕಾಂತರಾಜು, ಇವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ 
ತಹಶೀಲ್ದಾರ್‌, ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, ಹಿಂದಿರುಗಿಸಿದೆ 
ತುಮಕೂರು ಜಿಲ್ಲೆ 

43 ಮುನಿವೀರಪ್ಪ, ತಹಶೀಲ್ದಾರ್‌, ತಹಶೀಲ್ದಾರ್‌, ಗುಡಿಬಂಡೆ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ-ಖಾಲಿ ಹುದ್ದೆ 
(ಸ್ಥಳ ನಿರೀಕ್ಷಣೆಯಲ್ಲಿರುವವರು) 



















































































೪೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧, ೨೦೧೧ ಭಾಗ-೨ 
1 2 3 
44 ರಂಗಸ್ವಾಮಯ್ಯ, ತಹಶೀಲ್ದಾರ್‌, ಚಾಮರಾಜನಗರ ತಾಲ್ಲೂಕು- 
ತಹಶೀಲ್ದಾರ್‌, ಹಾನೂರು ತಾಲ್ಲೂಕು, ಶ್ರೀಮತಿ ನಂದಿನಿ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
ಚಾಮರಾಜನಗರ ಜಿಲ್ಲೆ 
45 ಹೆಚ್‌. ಅಮರೇಶ್‌, ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿ, ತಹಶೀಲ್ದಾರ್‌, ಮಾಲೂರು ತಾಲ್ಲೂಕು, ಕೋಲಾರ ಜಿಲ್ಲೆ- 
ಕೆ.ಎಸ್‌.ಐ.ಐ.ಡಿ.ಸಿ. ಖನಿಜ ಭವನ, ಬೆಂಗಳೂರು ಶ್ರೀ ಜಿ.ವಿ. ನಾಗರಾಜ್‌, ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
46 ಜಿ.ವಿ. ನಾಗರಾಜ್‌, ತಹಶೀಲ್ದಾರ್‌, ತಹಶೀಲ್ದಾರ್‌, ಭೂಮಿ ಮತ್ತು ಯುಪಿಓಆರ್‌ ಕೇಂದ್ರ, ಬೆಂಗಳೂರು 
ಮಾಲೂರು ತಾಲ್ಲೂಕು, ಕೋಲಾರ ಜಿಲ್ಲೆ 
47 ಎಂ.ಎಸ್‌.ಎನ್‌. ಬಾಬು, ತಹಶೀಲ್ದಾರ್‌, ದೊಡ್ಡಬಳ್ಳಾಪುರ ತಾಲ್ಲೂಕು, 
ತಹಶೀಲ್ದಾರ್‌, ನಾಗಮ೦ಗಲ ತಾಲ್ಲೂಕು, ಮಂಡ್ಯ ಜಿಲ್ಲೆ | ಶ್ರೀ ಸಂಪತ್‌ಕುಮಾರ್‌ ರವರ ಹುದ್ದೆಗೆ 
48 ಜಿ.ಪಿ. ಪ್ರಸನ್ನಕುಮಾರ್‌, ತಹಶೀಲ್ದಾರ್‌, ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ- 
ಶಾಖಾಧಿಕಾರಿ, ಡಿ.ಪಿ.ಎ.ಆರ್‌.. ಇ-ಆಡಳಿತ ಶ್ರೀ ಮಂಜುನಾಥ್‌ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
49 ಔದ್ರಾಮ್‌, ತಹಶೀಲ್ದಾರ್‌, ತಹಶೀಲ್ದಾರ್‌, ಗೋಕಾಕ ತಾಲ್ಲೂಕು, ಬೆಳಗಾಂ ಜಿಲ್ಲೆ- 
ಸಿಂಧಗಿ ತಾಲ್ಲೂಕು, ಬಿಜಾಪುರ ಜಿಲ್ಲೆ ಶ್ರೀ ಪ್ರೀತಂ ನರಸಲಾಪುರ್‌ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
50 ಹೆಚ್‌.ಜಿ. ಚಂದ್ರಶೇಖರಯ್ಯ, ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, 
ತಹಶೀಲ್ದಾರ್‌, ಮದ್ದೂರು ತಾಲ್ಲೂಕು, ಮಂಡ್ಯ ಜಿಲ್ಲೆ ರಾಮನಗರ ಜಿಲ್ಲೆ-ಖಾಲಿ ಹುದ್ದೆಗೆ 
51 ಪ್ರಭಾಕರ ದೇಶಪಾಂಡೆ, ತಹಶೀಲ್ದಾರ್‌, ಪುರಸಭೆ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಶಿವಮೊಗ್ಗ ಜಿಲ್ಲೆ 
ಸೊರಬ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ 
52 ಶಿವಾನಂದ ಮೂರ್ತಿ, ತಹಶೀಲ್ದಾರ್‌, ತಹಶೀಲ್ದಾರ್‌, ಭೂಮಿ ಮತ್ತು ಯುಪಿಓಆರ್‌ ಕೇಂದ್ರ, ಬೆಂಗಳೂರು 
ಪಾಂಡವಪುರ ತಾಲ್ಲೂಕು, ಮಂಡ್ಯ ಜಿಲ್ಲೆ 
53 ಶ್ರೀಧರಮೂರ್ತಿ ಎಸ್‌. ಪಂಡಿತ್‌, ತಹಶೀಲ್ದಾರ್‌, ಸಾಗರ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ- 
ಪತ್ರಾಂಕಿತ ಆಪ್ತ ಸಹಾಯಕರು, ಶ್ರೀ ಯೋಗಿಶ್ಚರ ಭಟ್‌ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
ಸರ್ಕಾರದ ಕಾರ್ಯದರ್ಶಿಯವರ ಆಪ್ತ ಶಾಖೆ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
54 ಹೆಚ್‌.ಪಿ. ನಾಗರಾಜು, ತಹಶೀಲ್ದಾರ್‌, ಜಗಳೂರು ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ- 
ತಹಶೀಲ್ದಾರ್‌, (ಸ್ಥಳ ನಿರೀಕ್ಷಣೆಯಲ್ಲಿರುವವರು) ಶ್ರೀಮತಿ ಸರೋಜ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
55 ಟಿ.ವಿ. ಪ್ರಕಾಶ್‌, ತಹಶೀಲ್ದಾರ್‌, ತಹಶೀಲ್ದಾರ್‌, ಮಾಗಡಿ ತಾಲ್ಲೂಕು, ರಾಮನಗರ ಜಿಲ್ಲೆ- 
ಹರಪನಹಳ್ಳಿ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ ಶ್ರೀ ನಾಗರಾಜ್‌ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
56 ಎಂ. ವೆಂಕಟಪ್ಪ, ಪುರಸಭಾ ತಹಶೀಲ್ದಾರ್‌, ತಹಶೀಲ್ದಾರ್‌, ಮೊಳಕಾಲ್ಮೂರು ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ- 
ಜಿಲ್ಲಾಧಿಕಾರಿಗಳ ಕಛೇರಿ, ಮಡಿಕೇರಿ ಜಿಲ್ಲೆ ಶ್ರೀಮತಿ ರೇಣುಕಾ೦ಬ ಇವರ ಸ್ಥಳಕ್ಕೆ 
57 ಬಿ.ಡಿ. ಗುಗರಟ್ಟಿ, ತಹಶೀಲ್ದಾರ್‌, ರಾಯಭಾಗ ತಾಲ್ಲೂಕು, ಬೆಳಗಾಂ ಜಿಲ್ಲೆ- 
ಉಪ ಪ್ರಾಚಾರ್ಯರು, ಜಿಲ್ಲಾ ತರಬೇತಿ ಸಂಸ್ಥೆ, ಬೆಳಗಾವಿ | ಶ್ರೀ ಪ್ರವೀಣ ಬಾಗೇವಾಡಿ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
58 | ಪ್ರವೀಣ ಬಾಗೇವಾಡಿ, ತಹಶೀಲ್ದಾರ್‌, ರೋಣ ತಾಲ್ಲೂಕು, ಗದಗ ಜಿಲ್ಲೆ - 
ತಹಶೀಲ್ದಾರ್‌, ರಾಯಭಾಗ ತಾಲ್ಲೂಕು, ಬೆಳಗಾಂ ಜಿಲ್ಲೆ | ಶ್ರೀ ನಾಗಹನುಮಯ್ಯ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
59 ನಾಗಹನುಮಯ್ಯ, ತಹಶೀಲ್ದಾರ್‌, ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಗದಗ ಜಿಲ್ಲೆ- 
ರೋಣ ತಾಲ್ಲೂಕು, ಗದಗ ಜಿಲ್ಲೆ ಖಾಲಿ ಹುದ್ದೆಗೆ 
60 ಸುಮ, ತಹಶೀಲ್ದಾರ್‌, ತಹಶೀಲ್ದಾರ್‌, ಹೆಚ್‌.ಡಿ. ಕೋಟೆ ತಾಲ್ಲೂಕು, ಮೈಸೂರು ಜಿಲ್ಲೆ- 
ಕೆ.ಎಸ್‌.ಎಫ್‌.ಸಿ., ಬೆಂಗಳೂರು ಶ್ರೀ ಎನ್‌.ಸಿ. ಜಗದೀಶ್‌ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
61 ಆರ್‌.ಪಿ. ವಡಗೇರಿ, ಪುರಸಭೆ ತಹಶೀಲ್ದಾರ್‌, ಚಿತ್ತಾಪುರ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ- 
ತಹಶೀಲ್ದಾರ್‌ ಜಿಲ್ಲಾಧಿಕಾರಿಗಳ ಕಛೇರಿ, ಗುಲ್ಬರ್ಗಾ ಶ್ರೀ ಶಂಕರಪ್ಪ ಎಲ್‌. ವಣಿಕ್ಕಾಳ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 











ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧, ೨೦೧೧ ೪೭೭ 
































1 2 3 
62 ಶಂಕರಪ್ಪ ಎಲ್‌. ವಣಿಕ್ಕಾಳ, ತಹಶೀಲ್ದಾರ್‌, ತಹಶೀಲ್ದಾರ್‌, ಹುಮನಾಬಾದ್‌, ಬೀದರ್‌ ಜಿಲ್ಲೆ-ಖಾಲಿ ಹುದ್ದೆಗೆ 
ಚಿತ್ತಾಪುರ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ 
63 ರೂಪಶ್ರೀ, ತಹಶೀಲ್ದಾರ್‌, ತಹಶೀಲ್ದಾರ್‌, ಭೂಮಿ ಕೇಂದ್ರ, ಬೆ೦ಗಳೂರು 
ಶ್ರೀನಿವಾಸಪುರ ತಾಲ್ಲೂಕು, ಕೋಲಾರ ಜಿಲ್ಲೆ 
64 ರಾಜು ಕೆ. ಮೊಗವೀರ, ತಹಶೀಲ್ದಾರ್‌, ತಹಶೀಲ್ದಾರ್‌, ಕುಂದಾಪುರ ತಾಲ್ಲೂಕು- 
ಭಟ್ಕಳ, ಉತ್ತರ ಕನ್ನಡ ಜಿಲ್ಲೆ ಶ್ರೀ ಅರುಣಪ್ರಭ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
65 ರೇಷ್ಮಾ ತಹಸೀನ್‌, ತಹಶೀಲ್ದಾರ್‌, ಸಹಾಯಕ ಕಾರ್ಯದರ್ಶಿ, ರಾಜ್ಯ ವಕ್ಸ್‌ ಮಂಡಳಿ, ಬೆಂಗಳೂರು 
ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಂಗಳೂರು ವಿಭಾಗ, 
ಬೆಂಗಳೂರು 
66 ಶಿವಪ್ಪ ಎಸ್‌. ಲಮಾಣಿ, ವಿಶೇಷ ತಹಶೀಲ್ದಾರ್‌, ಬೆಂಗಳೂರು ಉತ್ತರ ತಾಲ್ಲೂಕು- 
ತಹಶೀಲ್ದಾರ್‌ (ಸ್ಥಳ ನಿರೀಕ್ಷಣೆಯಲ್ಲಿರುವವರು) ಶ್ರೀ ವೈ.ಬಿ. ಕೃಷ್ಣ ರವರ ನಿವೃತ್ತಿಯಿಂದ ತೆರವಾದ ಹುದೆ 
ಛಿ ಎ ಣು ಮು ಲ ಲ ಬ 








ಕ್ರಮಸಂಖ್ಯೆ 7, 17, 18, 26, 48, 53 ರಲ್ಲಿನ ಅಧಿಕಾರಿಗಳನ್ನು ನಿಯೋಜನೆ ಮೇಲೆ ವರ್ಗಾಯಿಸಿರುವುದರಿಂದ ಸದರಿಯವರ ಮಾತೃ 
ಇಲಾಖೆಯಾದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು ತನ್ನ ಸಹಮತಿಯೊಂದಿಗೆ ಮೇಲಿನ ಅಧಿಕಾರಿಗಳ ಸೇವೆಯನ್ನು ಕಂದಾಯ 
ಇಲಾಖೆಯ ವಶಕ್ಕೆ ನೀಡುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಗೋಪಾಲಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1009 ಕಂದಾಯ ಇಲಾಖೆ (ಸೇವೆಗಳು-3) 


HIGH COURT OF KARNATAKA 
NOTIFICATION 
NO.GOBI(I) 3/2011, BANGALORE, DATED: 25" JULY, 2011 


The Presiding Officers of the Courts mentioned at Column No.1 below, are concurrently appointed as the Presiding 
Officers of the Courts mentioned at Column No.2, with effect from 01-08-2011 and until further orders :- 





























Desionaticrot tie 1055/05: 106 Name of the Courts to which concurrent 
appointment is made 
(1) (2) 

1. Addl. Civil Judge and JMFC, Prl. Civil Judge and JMFC, 

Chintamani. Chintamani. 
2. Civil Judge and JMFC, Civil Judge and JMFC, 

Chikkaballapura. Gudibande. 
3. Addl. Civil Judge and JMFC, Civil Judge and JMFC, 

Shiddlaghatta. Shiddlaghatta. 

By Order of the High Court, 
P.KRISHNA BHAT 
P.R :1016 Registrar General 


HIGH COURT OF KARNATAKA 
NOTIFICATION 
NO.GOB(I) 1/2011, BANGALORE, DATED: 23° JULY, 2011 

The Presiding Officer of the Court of XLVI Addl. City Civil and Sessions Judge, Bangalore City is concurrently appointed 
as the Presiding Officer of the Court of XXl Addl. City Civil and Sessions Judge, Bangalore City, with effect from 01-08-2011 and 
until further orders. 

By Order of the High Court, 
P.KRISHNA BHAT 

P.R : 1017 Registrar General 


೪೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧, ೨೦೧೧ ಭಾಗ-೨ 





HIGH COURT OF KARNATAKA 
NOTIFICATION 
NO.GOB.II.81(2)/2011 , BANGALORE, DATED: 21° JULY, 2011 
In exercise of the powers conferred by sub-section (2) of Section 13 of the Code of Criminal Procedure, 1973 (Central Act 
2 of 1974), the High Court of Karnataka hereby continues the appointment of Sri.Narayana Tarasa Bevinakatti, as Special Judicial 
Magistrate (Railways), Hubli, made in the High Court Notification No.GOB.ll.134/1997 dated 22-04-2008, for a further period of one 


year from 07-11-2011 or until further orders, whichever is earlier. 
By Order of the High Court, 
P.KRISHNA BHAT, 
P.R :1018 Registrar General 


HIGH COURT OF KARNATAKA 
NOTIFICATION 


NO.GOBI(I) 3/2011, BANGALORE, DATED: 23° JULY, 2011 


The Presiding Officers of the Courts, mentioned at Column No.1 below, are concurrently appointed as the Presiding 
Officers of the Courts mentioned at Column No.2, with effect from 01-08-2011 and until further orders:- 





Name of the Courts to which concurrent 


Designation of the Presiding Officer - p 
appointment is made 











(1) (2) 
1. Il Addl. Civil Judge and JMFC Il Court, Gulbarga. Prl. Civil Judge and JMFC Ill Court, Gulbarga. 
IV Addl. Civil Judge, Gulbarga. || Addl. Civil Judge and JMFC Il Court, Gulbarga. 





Senior Civil Judge and JMFC, Chittapur. 
(For Criminal and Administrative Side) 
4. Civil Judge and JMFC, Sedam. Civil Judge and JMFC, Chittapur. 
(For Civil Side) 
5. Senior Civil Judge, Sedam. 








(For Criminal and Administrative Side) 


6. Civil Judge and JMFC, Sedam. 
(For Civil Side) 





Civil Judge and JMFC, Chincholi. 














By Order of the High Court, 
P.KRISHNA BHAT, 
P.R :1019 Registrar General 


HIGH COURT OF KARNATAKA 


NOTIFICATION 
NO.GOBI(I) 2/2011, BANGALORE, DATED: 21° JULY, 2011 


The Presiding Officer of the Court of Senior Civil Judge, Saundatti, is concurrently appointed as the Presiding Officer of 
the Court of Addl. Senior Civil Judge, Saundatti, with immediate effect and until further orders. 


By Order of the High Court, 
P.KRISHNA BHAT, 
P.R :1020 Registrar General 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 376 ಸಅಸೇ 2011, ಬೆ೦ಗಳೂರು, ದಿನಾಂಕ: 20ನೇ ಜುಲೈ, 2011. 


2012ನೇ ಸಾಲಿನಲ್ಲಿ 60 ವರ್ಷಗಳ ವಯೋಮಿತಿಯನ್ನು ಪೂರ್ಣಗೊಳಿಸಲಿರುವ ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿನ ಈ ಕೆಳಕಂಡ 
ಅಧಿಕಾರಿಗಳು ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ದಿನಾಂಕಗಳಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿಯನ್ನು ಹೊಂದಲಿದ್ದಾರೆ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧, ೨೦೧೧ 


೪೭೯ 








ಅಧಿಕಾರಿಗಳ ಹೆಸರು, ಪದನಾಮ ಮತ್ತು ಕಾರ್ಯ 
ನಿರ್ವಹಿಸುತ್ತಿರುವ ಇಲಾಖೆ 
ಶ್ರೀ/ಶ್ರೀಮತಿ 


ಜನ್ಮ ದಿನಾಂಕ 


ವಯೋ ನಿವೃತ್ತಿ ಹೊಂದಲಿರುವ 
ದಿನಾಂಕ 





2 


4 





ಜನವರಿ 





ನಾರಾಯಣಮೂರ್ತಿ ಆರ್‌. 
ಜಂಟಿ ಕಾರ್ಯದರ್ಶಿ, 
ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ 


1-2-1952 


31-1-2012 





2) 


ಶ್ರೀನಿವಾಸನ್‌ ಎಲ್‌. 
ಉಪ ಕಾರ್ಯದರ್ಶಿ (ಕಾರ್ಯಕಾರಿ), 
ಸಿ.ಆ.ಸು. ಇಲಾಖೆ 


8-1-1952 


31-1-2012 





3) 


ಕೃಷ್ಣಪ್ಪಮೂಲ್ಯ 
ಣಂ p) 
ಆಪ್ತ ಕಾರ್ಯದರ್ಶಿ (ಗೇಡ್‌-2), 


ಮುಖ್ಯ ಕಾರ್ಯದರ್ಶಿಯವರ ಕಛೇರಿ. 


8-1-1952 


31-1-2012 








4) 


ಚೌಕಿಮಠ್‌ ಬಿ.ವಿ. 
ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ 


6-2-1952 


29-2-2012 





5) 


ಶಿವಪ್ಪ ಎಸ್‌.ಯು. 
ಅಧೀನ ಕಾರ್ಯದರ್ಶಿ, 
ಗ್ರಾ.ಅ. ಮತ್ತು ಪಂ.ರಾ. ಇಲಾಖೆ 


8-2-1952 


29-2-2012 





6) 


ಹಿರೇಮಠ್‌ ಎಸ್‌.ಆರ್‌. 
ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು. ಇಲಾಖೆ (ಆಡಳಿತ ಸುಧಾರಣೆ) 


12-2-1952 


29-2-2012 





7) 


ದೊಡ್ಡವೀರೇಗೌಡ ಸಿ. 
ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಮತ್ತು ಆ.ಕು.ಕ. ಇಲಾಖೆ (ಕಾನೂನು ಕೋಶ) 


16-2-1952 


29-2-2012 





7 


ಚನ್ನೇಗೌಡ ಎ. 
ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ವೆಚ್ಚ ಸುಧಾರಣಾ ಆಯೋಗ) 


25-2-1952 


29-2-2012 








ಕ್ರ 


ಎಸ್‌. ಚಂದ್ರಶೇಖರಪ್ಪ 
ಉಪ ಕಾರ್ಯದರ್ಶಿ, 
ಸಿ.ಆ.ಸು. ಇಲಾಖೆ (ರಜಾ ಮೀಸಲಾತಿ) 


4-3-1952 


31-3-2012 





I) 


ಭೈರಪ್ಪ ಎ.ಕೆ. 

ಅಧೀನ ಕಾರ್ಯದರ್ಶಿ, 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
(ವೈದ್ಯಕೀಯ ಶಿಕ್ಷಣ ಇಲಾಖೆ) 


5-3-1952 


31-3-2012 





I) 


ರಾಮಭಟ್‌ ಕೆ.ಎಸ್‌. 
ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು. ಇಲಾಖೆ (ಲೆಕ್ಕಪತ್ರ-2) 


21-3-1952 


31-3-2012 








1 


ವೇಣುಗೋಪಾಲ್‌ ಕೆ.ಎಸ್‌. 
ಉಪ ಕಾರ್ಯದರ್ಶಿ, 
ಸಿ.ಆ.ಸು. ಇಲಾಖೆ (ಜನಸ್ಪಂದನ ಕೋಶ) 


8-4-1952 


30-4-2012 





5) 








ಬಸವರಾಜ್‌ ಎಂ. 
ಉಪ ಕಾರ್ಯದರ್ಶಿ, 
ಸಾರಿಗೆ ಇಲಾಖೆ 





12-4-1952 





30-4-2012 








೪೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧, ೨೦೧೧ 


ಭಾಗ-೨ 








14) 


ಅಕ್ಕಿ ವೃ.ಬಿ. 
ನಿರ್ದೇಶಕರು, 
ಯೋಜನಾ ಇಲಾಖೆ. 


1-5-1952 


30-4-2012 





15) 


ಬಿ. ಚಿಕ್ಕರಾಜು 
ಅಧೀನ ಕಾರ್ಯದರ್ಶಿ, 
ಯೋಜನಾ ಇಲಾಖೆ. 


3-4-1952 


30-4-2012 





16) 


ದೇವೂರ್‌ ಬಿ.ಬಿ. 
ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು. ಇಲಾಖೆ (ಆಡಳಿತ ಸುಧಾರಣೆ) 


1-5-1952 


30-4-2012 





17) 


ಪ. ಮಾರ್ಕಂಡೇಯ 
ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು. ಇಲಾಖೆ (ಸೇವಾ ನಿಯಮಗಳು-2) 


1-5-1952 


30-4-2012 








18) 


ಅಬ್ದುಲ್‌ ಬಾಸಿತ್‌ ಎಂ. 
ಹಿರಿಯ ನಿರ್ದೇಶಕರು, 
ಯೋಜನಾ ಇಲಾಖೆ. 


12-5-1952 


31-5-2012 





19) 


ಚಂದ್ರಪ್ಪ. ಆರ್‌. 
ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ವೆಚ್ಚ-2 ಮತ್ತು 4) 


8-5-1952 


31-5-2012 





20 


ಹೊನ್ನಪ್ಪ ನಾಯ್ಕ 
ಉಪ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


15-5-1952 


31-5-2012 





2) 


ಬಾಬು ರವೀಂದನಾಥ್‌ ಪಟೇಲ್‌ ಸಿ.ಎ. 
ಅಧೀನ ಕಾರ್ಯದರ್ಶಿ, 
ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಇಲಾಖೆ. 


19-5-1952 


31-5-2012 





ಚಾ 


ವಿಜಯಲಕ್ಷ್ಮಿ ಡಿ.ಎನ್‌. 
ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಲೋಕೋಪಯೋಗಿ ಆರ್ಥಿಕ ಕೋಶ) 


19-5-1952 


31-5-2012 





73) 


ರಾಮು ಹೆಚ್‌.ಡಿ. 
ಅಧೀನ ಕಾರ್ಯದರ್ಶಿ, 


ನಿಯೋಜನೆ ಮೇಲೆ ರಾಜ ಮುಖ್ಯ ಮಾಹಿತಿ 


$ 
ಅಧಿಕಾರಿಯವರ ಆಪ್ತ ಕಾರ್ಯದರ್ಶಿ 


23-5-1952 


31-5-2012 





24) 


ಅಶೋಕ್‌ ಪಿ. ಅತ್ತೆ 
ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು. ಇಲಾಖೆ (ಸೇವೆಗಳು-1) 


1-6-1952 


31-5-2012 





ಜೂನ್‌ 





ಸ 


ವಾಸನ್‌ ಎಲ್‌.ಎಸ್‌. 

ಅಧೀನ ಕಾರ್ಯದರ್ಶಿ, 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
(ಸೇವೆಗಳು ಮತ್ತು ಸಮನ್ವಯ) 


2-6-1952 


30-6-2012 





25) 


ಲೋಕನಾಥರಾವ್‌ ಎಸ್‌. 
ಅಧೀನ ಕಾರ್ಯದರ್ಶಿ, 
ಸಮಾಜ ಕಲ್ಯಾಣ ಇಲಾಖೆ 


9-6-1952 


30-6-2012 





77 


ವಿಲಾಸ ಶಂಕರ ಜೀರೆ 
ಅಧೀನ ಕಾರ್ಯದರ್ಶಿ, 
ರಾಜ್ಯಪಾಲರ ಸಜೆವಾಲಯ 


11-6-1952 


30-6-2012 





2೫) 








ಸಸಾಲಟ್ಟಿ ಎಸ್‌. ಬಿ 
ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ಆಡಳಿತ) 





1-7-1952 





30-6-2012 








ಭಾಗ-೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧, ೨೦೧೧ 


೪೮೧ 








25) 


ಚಿದಾನಂದಸ್ಸಾಮಿ ಎ.ಎಂ. 
ಅಧೀನ ಕಾರ್ಯದರ್ಶಿ, 
ಸಮಾಜ ಕಲ್ಯಾಣ ಇಲಾಖೆ 


1-7-1952 


30-6-2012 





ಜಲೈ 





30) 


ಸುಬ್ಬಯ್ಯ ಕೆ. 

ಅಧೀನ ಕಾರ್ಯದರ್ಶಿ, 

ನಿಯೋಜನೆ ಮೇಲೆ 3ನೇ ಹಣಕಾಸು ಆಯೋಗ ಅನುಷ್ಠಾನ 
ಕಾರ್ಯಪಡೆ 


4-7-1952 


31-7-2012 





3) 





ರಾಮಯ್ಯ 


ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ವಾಣಿಜ್ಯ ತೆರಿಗೆ ಮತ್ತು ಸಮನ್ವಯ) 





6-7-1952 





31-7-2012 





ಆಗಸ್ಟ್‌ 





37 


ಉಮೇಶ್‌. ಎಂ. 

ಅಪರ ಕಾರ್ಯದರ್ಶಿ, 
ನಿಯೋಜನೆ ಮೇಲೆ ನಿರ್ದೇಶಕರು 
ಸಜೆವಾಲಯ ತರಬೇತಿ ಸಂಸ್ಥೆ 


6-8-1952 


31-8-2012 





33) 


ಶ್ರೀಧರ್‌ ಎ.ಎನ್‌. 
ಅಪರ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಆಡಳಿತ) 


20-8-1952 


31-8-2012 





34) 


ರಾಜು ಎಸ್‌. 
ಉಪ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ 


20-8-1952 


31-8-2012 





35) 


ರಾಮಸ್ವಾಮಿ ಬಿ.ಕೆ. 
ಅಧೀನ ಕಾರ್ಯದರ್ಶಿ, 
ಗೃಹ ಮತ್ತು ಸಾರಿಗೆ ಇಲಾಖೆ (ಕಾನೂನು ಕೋಶ) 


3-8-1952 


31-8-2012 








36) 


ನಾರಾಯಣ್‌ ಎಸ್‌. ಜಿ. 
ಉಪ ಕಾರ್ಯದರ್ಶಿ, 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


25-9-1952 


30-9-2012 





ಅಕ್ಟೋಬರ್‌ 





37) 


ಮುನಿ ಎಲ್ಲಪ್ಪ 
ಅಪರ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ವೆಲ್‌ಫೇರ್‌ ) 


28-10-1952 


31-10-2012 





38) 


ಪಾರ್ವತಿ ಎ.ಎಸ್‌. 

ಆಂತರಿಕ ಆರ್ಥಿಕ ಸಲಹೆಗಾರರು ಮತ್ತು 
ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆ 


2-10-1952 


31-10-2012 





35 


ಎಂ. ಹರಿಹರಸ್ವಾಮಿ 

ಅಧೀನ ಕಾರ್ಯದರ್ಶಿ, 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
(ಸಣ್ಣ ಪ್ರಮಾಣದ ಕೈಗಾರಿಕೆ) 


16-10-1952 


31-10-2012 





40) 


ಪ್ರಕಾಶ್‌ ಬಿ.ಸಿ. 
ಅಧೀನ ಕಾರ್ಯದರ್ಶಿ, 


ಕೃಷಿ ಇಲಾಖೆ 


21-10-1952 


31-10-2012 





ಸಗ 








ಚಂದ್ರಶೇಖರರಾವ್‌ ಎಲ್‌.ಎಸ್‌. 

ಅಧೀನ ಕಾರ್ಯದರ್ಶಿ, 

ನಿಯೋಜನೆ ಮೇಲೆ ಉಪ ನಿರ್ದೇಶಕರು 
ಸಚಿವಾಲಯ ತರಬೇತಿ ಸಂಸ್ಥೆ. 





31-10-1952 





31-10-2012 








೪೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧, ೨೦೧೧ ಭಾಗ-೨ 








ನವೆಂಬರ್‌ 





47) | ರಿಚರ್ಡ್‌ ಕೊಜೊ 

ಜಂಟಿ ಪ್ರಾರೂಪಕಾರ ಮತ್ತು ಪದನಿಮಿತ್ತ 

ಸರ್ಕಾರದ ಜಂಟಿ ಕಾರ್ಯದರ್ಶಿ, 

ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ 
13) 1 ಇಂದುಮತಿ ಎಸ್‌. 

ಉಪ ಕಾರ್ಯದರ್ಶಿ, 15-11-1952 30-11-2012 
ಮಾ.ತಂ., ಜೈ.ತಂ. ಮತು ವಿಜ್ಞಾನ, ತಂತ್ರಜ್ಞಾನ ಇಲಾಖೆ 
44) ಬಸವರಾಜು ಸಿ. 

ಉಪ ಕಾರ್ಯದರ್ಶಿ, 11-11-1952 30-11-2012 
ನಗರಾಭಿವೃದ್ಧಿ ಇಲಾಖೆ 
45) ಅಶೋಕ್‌ ಎಸ್‌. ಜೀವರ್ಗಿ 
ಉಪ ಕಾರ್ಯದರ್ಶಿ-1 18-11-1952 30-11-2012 
ಆರ್ಥಿಕ ಇಲಾಖೆ 


18-11-1952 30-11-2012 

















16) ಶಪಷಕಾಹಷಾಕ 





ಉಪ ಕಾರ್ಯದರ್ಶಿ, 11-12-1952 31-12-2012 
ಕಾರ್ಮಿಕ ಇಲಾಖೆ 

47) | ಪೆಂಕಟೇಶ್‌ ವಿ. 
ಅಧೀನ ಕಾರ್ಯದರ್ಶಿ 24-12-1952 31-12-2012 


ಸಿ.ಆ.ಸು. ಇಲಾಖೆ (ಲೆಕ್ಕಪತ್ರ-1) 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1021 ಸಿ.ಆ.ಸು. ಇಲಾಖೆ (ಸೇವೆಗಳು-3) 


ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 10 ಡಿಪಿಐ 2011, ಬೆ೦ಗಳೂರು, ದಿನಾಂಕ 29ನೇ ಜುಲೈ, 2011 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪತ್ರಾಂಕಿತ ಸಹಾಯಕರು (ಬೋಧಕೇತರ) ವೃಂದದ ಅಧಿಕಾರಿಯಾದ ಶ್ರೀ ಬಾಬಾಜಾನ್‌, ಪತ್ರಾಂಕಿತ 
ಸಹಾಯಕರು, ಉಪ ನಿರ್ದೇಶಕರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕೋಲಾರ, ಇವರಿಗೆ ₹. 14050-25050ರ ವೇತನ ಶ್ರೇಣಿಯ ಹಿರಿಯ 


ಸಹಾಯಕ ನಿರ್ದೇಶಕರು (ಬೋಧಕೇತರ) ವೃಂದದ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಾನಪನ್ನ ಬಡ್ತಿ ನೀಡಿ, ಆಯುಕ್ತರ ಕಛೇರಿ, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆ೦ಗಳೂರು, ಇಲ್ಲಿ ಖಾಲಿ ಇರುವ ಹಿರಿಯ ಸಹಾಯಕ ನಿರ್ದೇಶಕರು (ಬೋಧಕೇತರ) ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಬಿ. ಸಸಾಲಟ್ಟಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1022 ಶಿಕ್ಷಣ ಇಲಾಖೆ (ಆಡಳಿತ) 


ಕರ್ನಾಟಕ ವಿಧಾನ ಪರಿಷತ್ತು 
ಅಧಿಸೂಚನೆ 

ಸಂಖ್ಯೆ: ಕವಿಪ/ಆ-1/ಇಬಸ/159/2011, ಬೆಂಗಳೂರು, ದಿನಾಂಕ : 04ನೇ ಆಗಸ್ಟ್‌, 2011 

ಉಲ್ಲೇಖ :ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಅಧಿಕೃತ ಜ್ಞಾಪನಾ 

ಪತ್ರ ಸಂಖ್ಯೆ : ಡಿಪಿಎಆರ್‌/22/ಎಸ್‌ ಆರ್‌ ಆರ್‌/93, ದಿನಾಂಕ : 14- 

07-1993. 

ಮೇಲ್ಕಂಡ ಉಲ್ಲೇಖಿತ ಅಧಿಕೃತ ಜ್ಞಾಪನಾ ಪತ್ರದ ಹಿನ್ನಲೆಯಲ್ಲಿ 2011ನೇ ಸಾಲಿನ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದ 
(ನೇಮಕಾತಿ ಹಾಗೂ ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6(1)ರ ಪ್ರಕಾರ ಮಾನ್ಯ ಸಭಾಪತಿಯವರಿಗೆ ಪ್ರದತ್ತವಾದ ಅಧಿಕಾರದ ರೀತ್ಯಾ 
ವಿಧಾನ ಪರಿಷತ್ತಿನ ಸಚಿವಾಲಯದಲ್ಲಿ ಹಿರಿಯ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಬಿ. ಎ. ಬಸವರಾಜು, ಇವರನ್ನು (ಶಿಷ್ಟಾಚಾರ ಶಾಖೆಗೆ 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧, ೨೦೧೧ ೪೮೩ 





ಸೃಜನೆಯಾದ ಶಾಖಾಧಿಕಾರಿ ಹುದ್ದೆಗೆ) ವೇತನ ಶ್ರೇಣಿ ಕ್ತ 11400-300-12300-350-14400-400-16800-450-19500-525-21600ರಲ್ಲಿ 
ಶಾಖಾಧಿಕಾರಿ ಹುದ್ದೆಗೆ ದಿನಾ೦ಕ: 15-07-2011 ರಿ೦ದ ಜಾರಿಗೆ ಬರುವಂತೆ ಬಡ್ತಿ ನೀಡಿ ನೇಮಕ ಮಾಡಲಾಗಿದೆ. 
ಮಾನ್ಯ ಸಭಾಪತಿಯವರ ಆದೇಶಾನುಸಾರ, 


ಕೆ. ಬಿ. ಓಂಪ್ರಕಾಶ್‌, 
ಉಪ ಕಾರ್ಯದರ್ಶಿ, 
ಪಿ.ಆರ್‌. 1023 ಕರ್ನಾಟಕ ವಿಧಾನ ಪರಿಷತ್ತು. 
ಕಂದಾಯ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಕಂಇ 19 ಎಟಿಎಸ್‌ 2011 (ಭಾಗ-1), ಬೆಂಗಳೂರು, ದಿನಾಂಕ 23ನೇ ಜುಲೈ, 2011 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 19 ಎಟಿಎಸ್‌ 2011 (ಭಾಗ-1) ದಿನಾಂಕ : 18-07-2011ರಲ್ಲಿನ ಕಮ ಸಂಖ್ಯೆ; 18, 23 ಮತ್ತು 
24ರಲ್ಲಿನ ತಹಶೀಲ್ದಾರರ ವರ್ಗಾವಣೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತಡೆಹಿಡಿದು ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎನ್‌. ಗೋಪಾಲಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1024 ಕಂದಾಯ ಇಲಾಖೆ (ಸೇವೆಗಳು-3) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಆರ್‌ಡಿ 19 ಎಟಿಎಸ್‌ 2011 (ಭಾಗ-1), ಬೆಂಗಳೂರು, ದಿನಾಂಕ 23ನೇ ಜುಲೈ, 2011 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 19 ಎಟಿಎಸ್‌ 2011 (ಭಾಗ-1) ದಿನಾಂಕ : 18-07-2011ರಲ್ಲಿ ಶ್ರೀ ಶ್ರೀಧರ್‌ಮೂರ್ತಿ, ಎಸ್‌. 
ಪಂಡಿತ್‌, ಪತ್ರಾಂಕಿತ ಆಪ್ತ ಸಹಾಯಕರು, ಸರ್ಕಾರದ ಕಾರ್ಯದರ್ಶಿಯವರ ಆಪ್ತ ಶಾಖೆ, ಇವರನ್ನು ಶ್ರೀ ಎಸ್‌. ಯೋಗೇಶ್ವರ್‌ ತಹಶೀಲ್ದಾರ್‌ ಸಾಗರ 
ತಾಲ್ಲೂಕು ಶಿವಮೊಗ್ಗ ಜಿಲ್ಲೆ ಇವರ ಸ್ಥಾನಕ್ಕೆ ವರ್ಗಾಯಿಸಿದ ಆದೇಶವನ್ನು ಈ ತಕ್ಷಣ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ತಡೆಹಿಡಿದು ಶ್ರೀ ಎಸ್‌. ಯೋಗೀಶ್ಚರ್‌, ಇವರನ್ನು ಮುಂದಿನ ಆದೇಶದವರೆಗೆ ಸಾಗರ ತಾಲ್ಲೂಕು, ತಹಶೀಲ್ದಾರ್‌ ಹುದ್ದೆಯಲ್ಲಿ ಮುಂದುವರಿಸಿ 
ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಗೋಪಾಲಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1025 ಕಂದಾಯ ಇಲಾಖೆ (ಸೇವೆಗಳು-3) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಮಮಇ 35 ರಾಮಆ 2011, ಬೆಂಗಳೂರು, ದಿನಾಂಕ 30ನೇ ಜುಲೈ, 2011 
ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧಿನಿಯಮ 1995ರ ಕಲಂ 3(2) (ಬಿ)ರಡಿ ಪ್ರದತ್ತವಾದ ಅಧಿಕಾರದನ್ವಯ ಈ 
ಕೆಳಕಂಡವರುಗಳನ್ನು ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶ ಹೊರಡಿಸುವವರೆಗೆ ಈ ಕೆಳಕಂಡ ಷರತ್ತಿಗೊಳಪಟ್ಟು ಕರ್ನಾಟಕ ರಾಜ್ಯ 
ಮಹಿಳಾ ಆಯೋಗಕ್ಕೆ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿ ನೇಮಿಸಲಾಗಿದೆ. 











ಕ್ರಮ ಸಂಖ್ಯೆ ಹೆಸರು ಮತ್ತು ವಿಳಾಸ 
I. ಶ್ರೀಮತಿ. ಗಾಯಿತ್ರಿದೇವಿ 
ಸಿ.ಎನ್‌. ಕೋಂ ಮಲ್ಲಪ್ಪ ಶಾಂತಿನಗರ, ಶಿಕಾರಿಪುರ 
2 ಶ್ರೀಮತಿ. ಮೈಥಿಲಿ, ಬಿನ್‌ ಲೇಟ್‌ ವರದರಾಜನ್‌, ಮನೆ ಸಂ : 1866, ಹುಲ್ಲಿನ 


ಬೀದಿ, 3ನೇ ಕ್ರಾಸ್‌, ಕೆ.ಆರ್‌. ಮೊಹಲ್ಲಾ, ಮೈಸೂರು. 

ಸುಜಾತ ಜೆಕೆ ಕೋಂ ಹೆಚ್‌.ಡಿ. ಧರ್ಮಣ್ಣ. ಸೀಬಿನಕೆರೆ, ತೀರ್ಥಹಳ್ಳಿ ತಾಲ್ಲೂಕು. 
4. ಶ್ರೀಮತಿ. ಪ್ರಮೀಳಾ ಕೋಂ ರವಿಧರ್‌, ವಕೀಲರು, ಬಿ.ಕಾಂ.ಎಲ್‌.ಎಲ್‌.ಬಿ. 

ನಂ. 27, 6ನೇ ಮುಖ್ಯ, 8ನೇ ಅಡ್ಡರಸ್ತೆ, ಸಂಪಂಗಿರಾಮನಗರ, ಬೆಂಗಳೂರು-27. 




















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಕಮಲಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಇರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 


೪೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧, ೨೦೧೧ ಭಾಗ-೨ 





HIGH COURT OF KARNATAKA 
NOTIFICATION 
NO. GOB(I) 3/2011, Bangalore, Dated 20" July, 2011. 


The Presiding Officers of the Courts mentioned at Column No. 1, below, are concurrently appointed as the Presiding 
Officers of the Courts mentioned at column No. 2 with effect from 01-08-2011 and until further orders :- 


























Designation of the Presiding Officer Name of 02 ಟಟ Ws RG 
1 2 
1. Senior Civil Judge and JMFC., Virajpet. Prl. Civil Judge and JMFC., Virajpet. 
2. Addl. Civil Judge and JMFC., Madikeri. Prl. Civil Judge and JMFC-ll Court, Madikeri. 
3. Addl. Civil Judge and JMFC, Somwarpet. Civil Judge and JMFC., Somwarpet. 





BY ORDER OF THE HIGH COURT, 
P. KRISHNA BHAT, 
P.R.1027 REGISTRAR GENERAL. 


HIGH COURT OF KARNATAKA 
NOTIFICATION 
NO. GOB(I) 3/2011, Bangalore, Dated 21° July, 2011. 

The Presiding Officer of the Court of Addl. Senior Civil Judge, Gadag, is concurrently appointed as the Presiding Officer 
of the Courts of Addl. Civil Judge and JMFC.l Court, Gadag, Il Addl. Civil Judge and JMFC.ll Court Gadag and Civil Judge and 
JMFC., Mundaragi,with effect from 01-08-2011 and until further orders. 

BY ORDER OF THE HIGH COURT, 


P. KRISHNA BHAT, 
P.R.1028 REGISTRAR GENERAL. 


HIGH COURT OF KARNATAKA 
NOTIFICATION 
NO. GOB(I) 3/2011, Bangalore, Dated 21° JULY, 2011. 
The Presiding Officers of the Courts mentioned at Column No. 1, below, are concurrently appointed as the Presiding 
Officers of the Courts mentioned at Column No. 2, with effect from 01-08-2011 and until further orders. 





Designation of the Presiding Officer Name of the Courts to which concurrent 
appointment is made 
1 2 
Civil Judge and JMFC, Banahatti. 
(For Civil and Administration Side) 
2. Senior Civil Judge and JMFC., Jamkhandi. 
(For Criminal Side) 
3. Civil Judge and JMFC, Banahatti. 
(For Civil and Administration Side) 
4. Senior Civil Judge and JMFC., Mudhol 
(For Criminal Side) 
5. Prl. Civil Judge and JMFC., Bagalkot. Civil Judge and JMFC, Bilagi. 
Prl. Civil Judge and JMFC., Hungund Addl. Civil Judge and JMFC., Hungund. 
7. Prl. Civil Judge and JMFC., Bagalkot. 


(For Civil and Administration Side) 
8. Senior Civil Judge and JMFC., Badami. 
(For Criminal Side) 








pr 





Addl. Civil Judge and JMFC., Jamkhandi. 








Addl. Civil Judge and JMFC., Mudhol. 











Civil Judge and JMFC, Badami. 

















BY ORDER OF THE HIGH COURT, 
P. KRISHNA BHAT, 
P.R.1029 REGISTRAR GENERAL. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧, ೨೦೧೧ ೪೮೫ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 140 ಹೊಸಿಪ 2011, ಬೆಂಗಳೂರು, ದಿನಾಂಕ 25ನೇ ಜುಲೈ, 2011 


ಶ್ರೀ ಕೆ. ಡಿ. ಸಲಗಾರ, ಸಹಾಯಕ ಪೊಲೀಸ್‌ ಆಯುಕ್ತರು, ಸಿಎಆರ್‌, ಬೆಂಗಳೂರು (ದಕ್ಷಿಣ) (ಹಾಲಿ ಡಿವೈ.ಎಸ್‌.ಪ., ಡಿ.ಎ.ಆರ್‌, 
ರಾಯಚೂರು ಜಿಲ್ಲೆ ವರ್ಗಾವಣೆ ಆದೇಶದಲ್ಲಿರುವ) ಇವರನ್ನು ಕರ್ನಾಟಕ ವಿಧಾನ ಸಭಾ ಸಚಿವಾಲಯದಲ್ಲಿ ನಿಯೋಜನೆ ಮೇಲೆ ಉಪ 
ದಂಡನಾಯಕರ ಹುದ್ದೆಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿಯೋಜಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ಎನ್‌. ರವಿಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1030 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 10 ಪಿಪಿಇ 2011, ಬೆಂಗಳೂರು, ದಿನಾಂಕ: 30ನೇ ಜುಲೈ, 2011 
ಈ ಕೆಳಕಂಡ ತಃಖ್ತೆಯ ಅಂಕಣ (2)ರಲ್ಲಿ ನಮೂದಿಸಿರುವ ನ್ಯಾಯಾಲಯಗಳಲ್ಲಿ ತಃಖ್ತೆಯ ಅಂಕಣ (3) ಮತ್ತು (4)ರಲ್ಲಿ ನಮೂದಿಸಿರುವ 
ಪ್ರಕರಣ ಮತ್ತು ಪ್ರತಿ ಪ್ರಕರಣಗಳು ದಾಖಲಾಗಿರುತ್ತದೆ. ಆದ ಕಾರಣ ಅಂಕಣ (4)ರಲ್ಲಿ ನಮೂದಿಸಿರುವ ಪ್ರತಿ ಪ್ರಕರಣಗಳಲ್ಲಿ ಸರ್ಕಾರದ ಪರವಾಗಿ 
ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಅಂಕಣ (5) ರಲ್ಲಿ ನಮೂದಿಸಿರುವ ಅಭಿಯೋಜಕರನ್ನು ಪ್ರತಿ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ 
ಹಾಜರಾಗಲು ನೇಮಿಸಿದೆ. 









































med ಪ್ರತ ಪಕರಣ್ಲ ಪ್ರತಿ ಪಕರಣದಲ್ಲಿ ಸರ್ಕಾರದ ಪರವಾಗಿ 
ತಸ ನು ಸ R ಸಸ್ಯ ವ A ೬ಡಿ 
50/00/901.00 ಸ Fl ನ 
Sc/cc/spl.cc 
1 2 3 4 5 
1. ಅಧಿಕ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ ಸಿ.ಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಹಾವೇರಿ 284/09 287/09 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಹಾವೇರಿ 
2: ಸಿಜೆ (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ 
ನ್ಯಾಯಾಲಯ, ಇಂಡಿ 324/07 289/07 (ಹಿವಿ) ಮತ್ತು ಜೆ.ಎಂ.ಎಫ್‌.ಸಿ. 
ನ್ಯಾಯಾಲಯ, ಇಂಡಿ 
3. ಸಿಜೆ (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಸವದತ್ತಿ 757/10 522/10 ಸಿಜೆ(ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. 
ನ್ಯಾಯಾಲಯ, ರಾಮದುರ್ಗ 
4. 7ನೇ ಎ.ಸಿ.ಎಂ.ಎಂ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಹಿರಿಯ ಸಹಾಯಕ ಸರ್ಕಾರಿ 
ಬೆಂಗಳೂರು ನಗರ 13850/07 13844/07 ಅಭಿಯೋಜಕರು, 6ನೇ ಎ.ಸಿ.ಎಂ.ಎಂ. 
ನ್ಯಾಯಾಲಯ, ಬೆಂಗಳೂರು ನಗರ 
5. ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಸ್ಟೆ (ಎ) ಸ್ಟೆ (ಎ) ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪಧಾನ 
ಶಿವಮೊಗ್ಗ 7/09 15/0 ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಶಿವಮೊಗ್ಗ 
6. ಪ್ರಧಾನ ಸಿಜೆ (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. ಹೆಚ್ಚುವರಿ ಸಹಾಯಕ ಸರ್ಕಾರಿ 
ನ್ಯಾಯಾಲಯ, ಮೂಡಿಗೆರೆ 782/09 252/0 ಅಭಿಯೋಜಕರು, ಹೆಚ್ಚುವರಿ 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಮೂಡಿಗೆರೆ 
7. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಎಸ್‌.ಸಿ. ಎಸ್‌.ಸಿ. 1ನೇ ಅಧಿಕ ಸರ್ಕಾರಿ ಅಭಿಯೋಜಕರು, 
ಬಳ್ಳಾರಿ. 9/1 62/1 1ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಬಳ್ಳಾರಿ 
8. ಸಿಜೆ(ಹಿವಿ) ಮತ್ತು ಜೆ.ಎಂ.ಎಫ್‌.ಸಿ. ಸಿಸಿ ಸಿ.ಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ 
ನ್ಯಾಯಾಲಯ, ಹರಪನಹಳ್ಳಿ 173/11 172/1 (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. 
272/1 268/11 ನ್ಯಾಯಾಲಯ, ಹರಪನಹಳ್ಳಿ 
77] 757] 








































































































೪೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧, ೨೦೧೧ ಭಾಗ-೨ 
9. ಅಪರ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿಂಧನೂರು 1275/10 1229/10 ಪಧಾನ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ಸಿಂಧನೂರು 
10. ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಬೆಳಂಗಡಿ ಸಿ.ಸಿ ಸಿ.ಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು, 
887/0 897/0 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಪುತ್ತೂರು. 
ll. ಸಿಜೆ (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಗುಡಿಬಂಡೆ 65/0 222/09 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಬಾಗೇಪಲ್ಲಿ 
110/09 85ರ 
12. ಜೆ.ಎಂ.ಎಫ್‌.ಸಿ. 3ನೇ ನ್ಯಾಯಾಲಯ, ಸಿಸಿ ಸಿ.ಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ರಾಯಚೂರು 1625/09 1620/09 ಜೆ.ಎಂ.ಎಫ್‌.ಸಿ. 2ನೇ ನ್ಯಾಯಾಲಯ, 
ರಾಯಚೂರು 
13, ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸುಳ್ಯ ಸಿ.ಸಿ ಸಿ.ಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು, 
94/09 110/09 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ಪುತ್ತೂರು 
14. ಸಿಜೆ (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ಸಿಸಿ ಸಿ.ಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ 
ನ್ಯಾಯಾಲಯ, ಸಿಂಧಗಿ 249/09 275/09 (ಹಿವಿ) ಮತ್ತು ಜೆ.ಎಂ.ಎಫ್‌.ಸಿ. 
69/0 16/0 ನ್ಯಾಯಾಲಯ, ಸಿಂಧಗಿ 
327385 322709 
75/0 50/0 
86/09 71/09 
125/09 142/05 
205/0 20410 
15. ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಸ್ಪೆಕೇ. ಎಸ್‌.ಸಿ ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ಚಿಕ್ಕಮಗಳೂರು 12/0 117/10 ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
7/09 94/10 ಚಿಕ್ಕಮಗಳೂರು 
12/06 80/09 
26/9 8510 
56/0 26/1 
6/09 152/10 
ಗ್‌ 128/09 
70/09 153/10 
16. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಎಸ್‌.ಸಿ. ಸಿ.ಸಿ 1ನೇ ಹೆಚ್ಚುವರಿ ಸರ್ಕಾರಿ ಅಭಿಯೋಜಕರು, 
ಮೈಸೂರು 175/0 01/1 1ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಮೈಸೂರು 
17. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಎಸ್‌.ಸಿ ಎಸ್‌.ಸಿ 2ನೇ ಅಧಿಕ ಸರ್ಕಾರಿ ಅಭಿಯೋಜಕರು, 
ಬೆಳಗಾವಿ 201/0 95/1 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ಬೆಳಗಾವಿ. 
18. ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಸ್ವೆಎಸ್‌.ಸಿ/ಎಸ್‌.ಟಿ ಎಸ್‌.ಸಿ. ಅಭಿಯೋಗ ಉಪನಿರ್ದೇಶಕರು, 
ದಾವಣಗೆರೆ 14/09 32/1 ದಾವಣಗೆರೆ ವಿಭಾಗ, ದಾವಣಗೆರೆ 
19. 2ನೇ ಅಧಿಕ ಜೆ.ಎಂ.ಎಫ್‌.ಸಿ. ಸಿಸಿ ಸಿ.ಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, 822/0 823/0 ಪ್ರಧಾನ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ಚಿಕ್ಕೋಡಿ ಚಿಕ್ಕೋಡಿ 
20. 3ನೇ ಅಧಿಕ ಸಿಜೆ (ಕಿವಿ) ಮತ್ತು ಸಿ.ಸಿ ಸಿ.ಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು, 1ನೇ 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಬಿಜಾಪುರ. 169/1 170/11 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಬಿಜಾಪುರ 
21. ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ ಸಿ.ಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಕೃಷ್ಣರಾಜನಗರ 420/08 445/08 ಸಿಜೆ(ಕಿವಿ) ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ಹುಣಸೂರು 























ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧, ೨೦೧೧ ೪೮೭ 









































22. ಅಪರ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ ಸಿ.ಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಚಿಕ್ಕನಾಯಕನಹಳ್ಳಿ 389/0 387/0 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ಚಿಕ್ಕನಾಯಕನಹಳ್ಳಿ 
23. ಅಧಿಕ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿಸಿ ಸಿ.ಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು, 1ನೇ 
ಸಾಗರ 217/09 218/09 ಹೆಚ್ಚುವರಿ ಸಿಜೆ (ಕವಿ) ಮತ್ತು 
ಜೆ.ಎಂ.ಎ೦.ಸಿ. ನ್ಯಾಯಾಲಯ, ಸಾಗರ 
24. ಶೀಘ್ರವಿಲೇವಾರಿ ನ್ಯಾಯಾಲಯ, ಎಸ್‌.ಸಿ. ಎಸ್‌.ಸಿ ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ರಾಯಚೂರು 163/0 10/0 ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ರಾಯಚೂರು 
25. 1ನೇ ಅಪರ ಜಿಲ್ಲಾ ಮತ್ತು ಸತ್ರ ಸ್ಪೆಕೇಸ್‌ ಎಸ್‌.ಸಿ ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ನ್ಯಾಯಾಲಯ, ಬಳ್ಳಾರಿ 94/09 98/0 ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬಳ್ಳಾರಿ 
37/0 5471 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಕೆ. ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1031 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು 'ಬಿ) 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 30 ಹೊಪೆಸೆ 2011, ಬೆಂಗಳೂರು, ದಿನಾಂಕ: 29ನೇ ಜುಲೈ, 2011 


ಕರ್ನಾಟಕ ರಾಜ್ಯ ಪೊಲೀಸ್‌ ಗೃಹ ನಿರ್ಮಾಣ ನಿಗಮದಲ್ಲಿ ನಿಯೋಜನೆ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಮಾಲತೇಶ್‌ ಎನ್‌. 
ಕೊಡ್ಡಿಯವರ, ಕಾರ್ಯಪಾಲಕ ಇಂಜಿನಿಯರ್‌ (ವಿ), ಇವರು ಮರು ಸ್ಥಳ ನಿಯುಕ್ತಿಗಾಗಿ ಒಳಾಡಳಿತ ಇಲಾಖೆಗೆ ಕಾಯ್ದ ಅವಧಿಯಾದ 
ದಿನಾಂಕ: 07-02-2011ರ೦ದ 26-03-2011ರ ವರೆಗಿನ ಅವಧಿಯನ್ನು ಕೆ.ಸಿ.ಎಸ್‌.ಆರ್‌. ನಿಯಮ 8(15)(ಎಫ್‌) ರನ್ವಯ ಕಡ್ಡಾಯ ನಿರೀಕ್ಷಣಾ 
ಅವಧಿಯೆಂದು ಪರಿಗಣಿಸಿ ಮ೦ಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಕೆ. ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1032 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು “ಬಿ? 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 100 ಹೊಪೆಸೆ 2011, ಬೆಂಗಳೂರು, ದಿನಾಂಕ: 23ನೇ ಜುಲೈ, 2011 


ಸರ್ಕಾರಿ ಲೋಕೋಪಯೋಗಿ ಜ್ಞಾಪನ ಪತ್ರ ಸಂಖ್ಯೆ : ಸಿಬಿಎಸ್‌ 108 ಸಇಂ:ಟಿಆರ್‌ಎಫ್‌:ಇಎಸ್‌ಸಿ:2011-12 ದಿನಾಂಕ: 30-06-2011ರಲ್ಲಿ 
ಶ್ರೀ ಕೆ. ನೀಲಕಂಠನ್‌, ಸಹಾಯಕ ಇಂಜಿನಿಯರ್‌ ಮತ್ತು ಶ್ರೀ ವಿ. ಎಂ. ಉದಯ ಭಾಸ್ಕರ್‌, ಸಹಾಯಕ ಇಂಜಿನಿಯರ್‌, ಇವರುಗಳನ್ನು ನಿಯೋಜನೆ 
ಮೇಲೆ ಮರು ಸ್ಥಳನಿಯುಕ್ತಿಗೊಳಿಸಲು ಒಳಾಡಳಿತ ಇಲಾಖೆಯ ವಶಕ್ಕೆ ನೀಡಿದ್ದು, ಸದರಿಯವರುಗಳನ್ನು ಕರ್ನಾಟಕ ರಾಜ್ಯ ಪೊಲೀಸ್‌ ಗೃಹ ನಿರ್ಮಾಣ 
ನಿಗಮ ನಿಯಮಿತಕ್ಕೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಕ ಮಾಡಲಾಗಿದೆ. 
ಸ್ಥಳ ನಿಯುಕ್ತಿಗೊಳಿಸಿದ ಸ್ಥಳದಲ್ಲಿ ವರದಿ ಮಾಡಿಕೊಂಡು ಸರ್ಕಾರಕ್ಕೆ ಸಿ.ಟಿಸಿ.ಗಳನ್ನು ಕಳುಹಿಸಲು ಸೂಚಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ಎನ್‌. ರವಿಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು - 'ಬಿ) 
ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ತೋಇ 28 ರೇಉನಿ 2011, ಬೆಂಗಳೂರು, ದಿನಾಂಕ: 27ನೇ ಜುಲೈ, 2011 


ಪಿ.ಆರ್‌. 1033 


ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ಆರ್ಟಿಕಲ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 8(ಎ)ರಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಶ್ರೀ ಎನ್‌. ಸಿ. ಮುನಿಯಪ್ಪ, ಭಾಅಸೇ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ (ಪ್ರಭಾರ), ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ 


೪೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧, ೨೦೧೧ ಭಾಗ-೨ 





ಇವರನ್ನು ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 


ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಭಾರತಿ ಆರ್‌. ನಾಯಕ್‌, 
ಪೀಠಾಧಿಕಾರಿ, 


ಪಿ.ಆರ್‌. 1034 ತೋಟಗಾರಿಕೆ ಇಲಾಖೆ. (ರೇಷೆ) 


ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ತೋಇ 37 ರೇಉನಿ 2011, ಬೆಂಗಳೂರು, ದಿನಾಂಕ: 30ನೇ ಜುಲೈ, 2011 
ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ಆರ್ಟಿಕಲ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 8(ಎ)ರಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಶ್ರೀ ವಿಜಯಕುಮಾರ್‌, ನಂ. 31/91, ಮೊದಲನೇ ಮಹಡಿ, 5ನೇ ಅಡ್ಡರಸ್ತೆ, 5ನೇ ಬ್ಲಾಕ್‌, ಜಯನಗರ, ಬೆಂಗಳೂರು-41 ಇವರನ್ನು 
ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ಹಾಗೂ ಸದರಿ ಆರ್ಟಿಕಲ್‌ ಆಫ್‌ 
ಅಸೋಸಿಯೇಷನ್‌ನ ಆರ್ಟಿಕಲ್‌ 17ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಇವರನ್ನು ಸದರಿ ನಿಗಮದ ಅಧ್ಯಕ್ಷರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಭಾರತಿ ಆರ್‌. ನಾಯಕ್‌, 
ಪೀಠಾಧಿಕಾರಿ. 
ಪಿ.ಆರ್‌. 1035 ತೋಟಗಾರಿಕೆ ಇಲಾಖೆ. (ರೇಷ್ಟ) 
ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈ 12 ರೇಸೇವಿ 2011, ಬೆ೦ಗಳೂರು, ದಿನಾಂಕ: 29ನೇ ಜುಲೈ, 2011 
ಶ್ರೀ ಡಿ. ರಾಜೇಂದ್ರ, ರೇಷ್ಮೆ ಜಂಟಿ ನಿರ್ದೇಶಕರು, ಗುಲ್ಬರ್ಗಾ ವಿಭಾಗ, ಗುಲ್ಬರ್ಗಾ, ಇವರನ್ನು ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆಗೆ ರೇಷ್ಮೆ ಜಂಟಿ ನಿರ್ದೇಶಕರ ಹುದ್ದೆಯಿಂದ ರೂ. 24450-31800ರ ವೇತನ ಶ್ರೇಣಿಯಲ್ಲಿ ರೇಷ್ಮೆ ಅಪರ ನಿರ್ದೇಶಕರ ಹುದ್ದೆಗೆ 
ಮುಂಬಡ್ತಿ ನೀಡಿ, ರೇಷ್ಮೆ ನಿರ್ದೇಶನಾಲಯದಲ್ಲಿ ಶ್ರೀ ಎಂ. ಎಂ. ಖಾಜಿ, ಇವರ ಸ್ವಯಂ ನಿವೃತ್ತಿಯಿಂದ ತೆರವಾಗಿರುವ ರೇಷ್ಮೆ ಅಪರ ನಿರ್ದೇಶಕರ 
ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಾಂತ ಎಸ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ರೇಷೆ) 


ಪಿ.ಆರ್‌. 1036 ತೋಟಗಾರಿಕೆ ಇಲಾಖೆ 


ಆರ್ಥಿಕ ಸಚಿವಾಲಯ 
ತಿದೋಲೆ 
ತದ್ದೋಲ 
ಸಂಖ್ಯೆ: ಆಇ 102 ಆಖಇ 2011, ಬೆಂಗಳೂರು, ದಿನಾಂಕ: 25ನೇ ಜುಲೈ, 2011 
ಖಜಾನೆ ಇಲಾಖೆಯ ಗ್ರೂಪ್‌-ಬಿ ವೃಂದದ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ ಅಧಿಸೂಚನೆ ಸಂಖ್ಯೆ: ಆಇ 102 ಆಖಇ 201 
ದಿನಾಂಕ: 18-07-2011ರ ಕ್ರಮ ಸಂಖ್ಯೆ : 17ರ ಕಾಲಂ 2ರಲ್ಲಿನ ನಮೂದುಗಳನ್ನು ದಿನಾಂಕ: 18-07-2011ರಿ೦ದಲೇ ಜಾರಿಗೆ ಬರುವಂತೆ ಈ 


ಕೆಳಕಂಡಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 
“ಶ್ರೀ ಬಿ. ಸಿ. ಸುಬ್ಬರಾಯ, ಪತ್ರಾಂಕಿತ ಉಪಖಜಾನಾಧಿಕಾರಿ, ಉಪಖಜಾನೆ, ಸವಣೂರು”. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ಎಸ್‌. ಶಿವರಾಮ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಆಡಳಿತ ಮತ್ತು ಮುಂಗಡ) 
ಆರ್ಥಿಕ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಆಇ 193 ವಾತೆಸಿ 2011, ಬೆ೦ಗಳೂರು, ದಿನಾಂಕ: 21ನೇ ಜುಲೈ, 2011 
ವಾಣಿಜ್ಯ ತೆರಿಗೆ ಇಲಾಖೆಯ ವಾಣಿಜ್ಯ ತೆರಿಗೆ ಉಪ ಆಯುಕ್ತರುಗಳನ್ನು ವರ್ಗಾವಣೆ ಮಾಡಿದ ದಿನಾಂಕ: 19-07-2011ರ ಅಧಿಸೂಚನೆ 
ಸಂಖ್ಯೆ: ಆಇ 193 ವಾತೆಸಿ 2011ರ ಕ್ರಮ ಸಂಖ್ಯೆ : 11ರ ಮುಂದೆ 3ನೇ ಅಂಕಣದಲ್ಲಿ “ವಾಣಿಜ್ಯ ತೆರಿಗೆ ಉಪ ಆಯುಕ್ತರು (ಆಂತರಿಕ ಲೆಕ್ಕಪರಿಶೋಧನೆ 
ಮತ್ತು ತನಿಖೆ), ಬೆಳಗಾಂ ಖಾಲಿ ಹುದ್ದೆಗೆ” ಎಂಬುದರ ಬದಲಾಗಿ, “ವಾಣಿಜ್ಯ ತೆರಿಗೆ ಉಪ ಆಯುಕ್ತರು (ಲೆಕ್ಕಪರಿಶೋಧನೆ-1) ಬೆಳಗಾಂ” ಎಂದು ತಿದ್ದಿ 


ಓದಿಕೊಳ್ಳತಕ್ಕದ್ದು. 
೪ ಠಿ 


ಪಿ.ಆರ್‌. 1037 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ಆರ್‌. ಚಂದ್ರಶೇಖರಾರಾಧ್ಯ, 
ಪೀಠಾಧಿಕಾರಿ, 


ಪಿ.ಆರ್‌. 1038 ಆರ್ಥಿಕ ಇಲಾಖೆ (ವಾಣಿಜ್ಯ ತೆರಿಗೆ-2). 


